ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ 
ಸದಸ್ಯರ ಹೆಸರು 


ಪ್ರಶ್ನೆ ಸಂಖ್ಯೆ 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


1210 

ಬ ಶ್ರೀ ಕಾಂತರಾಜ್‌ (ಬಿಎಂಎಲ್‌) 
(ಹಳೀಯ ಸಂಸ್ಥೆಗಳ) 

x 22-09-2021 

ಬ ಕಂದಾಯ ಸಚಿವರು 


ಕ್ರಸಂ 


ಉತ್ತರ 


ಅ) 


ಕಂದಾಯ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ 
ನಿವೇಶನ, ಮನೆ ಹಾಗೂ ಇತರೆಗಳಿಗೆ 
ಸಂಬಂಧಿಸಿದಂತೆ, ಅಕ್ರಮ-ಸಕ್ರಮ 
ಕಾರ್ಯಕ್ರಮಗಳನ್ನು ಸರ್ಕಾರ ಯಾವಾಗಿನಿಂದ 
ಜಾರಿಗೆ ತರಲಾಗಿದೆ: ಇದರ 
ರೂಪುರೇಷೆಗಳೇನು:(ಆದೇಶದ ಪ್ರತಿಯೊಂದಿಗೆ 
ವಿವರವಾದ ಮಾಹಿತಿ ಕೊಡುವುದು) 


ಗ್ರಾಮಾಂತರ ಮತ್ತು ನಗರ ಪ್ರದೇಶದಲ್ಲಿ 
ಅನಧಿಕೃತವಾಗಿ ನಿರ್ಮಿಸಿರುವ ವಾಸದ ಮನೆಗಳನ್ನು 
ಸಕ್ರಮಗೊಳಿಸುವ ಸಲುವಾಗಿ ಕ್ರಮವಾಗಿ ಕರ್ನಾಟಕ 
ಭೂ ಕಂದಾಯ ಕಾಯ್ದೆ 1964ರ ಕಲಂ 94ಸಿ 
ದಿನಾಂಕ:03.03.2014 ರಂದ ಹಾಗೂ ಕರ್ನಾಟಕ ಭೂ 
ಕಂದಾಯ ಕಾಯ್ದೆ, 1964ರ ಕಲಂ 94ಸಿಸಿ 
ದಿನಾಂಕ:28.08. 2015 ರಿಂದ ಜಾರಿಗೆ ಬಂದಿರುತ್ತದೆ. 


ಸರ್ಕಾರಿ ಜಮೀನುಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ 
ಅನಧಿಕೃತವಾಗಿ ನಿರ್ಮಿಸಿರುವ 30X40, 40X60 

ಮತ್ತು 50X80 ಅಡಿ ಅಳತೆಯ ವಾಸದ ಮನೆಗಳನ್ನು 
ಸಕ್ರಮಗೊಳಿಸುವ ಸಲುವಾಗಿ ಕ್ರಮವಾಗಿ ಕರ್ನಾಟಕ 
ಭೂ ಕಂದಾಯ ಕಾಯ್ದೆ 1964ರ ಕಲಂ 94ಸಿ 
ರಡಿಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. 


ಸರ್ಕಾರಿ ಜಮೀನುಗಳಲ್ಲಿ ನಗರ ಪ್ರದೇಶದಲ್ಲಿ 
ಅನಧಿಕೃತವಾಗಿ ನಿರ್ಮಿಸಿರುವ 20X30 ಅಡಿ 
ಅಳತೆಯ ಹಾಗೂ ಬಿಬಿಎಂಪಿ, ನಗರ 
ಕಾರ್ಪೋರೇಷನ್‌, ಸಿಎಂಸಿ, ಟಿಎಂಸಿ ಮತ್ತು ಪಟ್ಟಣಿ 
ಪಂಚಾಯತ್‌ ವ್ಯಾಪ್ತಿಯಿಂದ ನಿರ್ಧಿಷ್ಠಪಡಿಸಿದ 
ಅಂತರದೊಳಗಿನ ಬಫರ್‌ಜೋನ್‌ ಪ್ರದೇಶಗಳಲ್ಲಿ 
ನಿರ್ಮಿಸಿರುವ 30೫40 ವಿಸ್ಟೀರ್ಣದ ವಾಸದ 
ಮನೆಗಳನ್ನು ಸಕ್ರಮಗೊಳಿಸಲು ಕರ್ನಾಟಕ ಭೂ 
ಕಂದಾಯ “ಯ್ದ 1964ರ ಕಲಂ 94ಸಸಿ ರಡಿಯಲ್ಲಿ 
ಅವಕಾಶ ಕಲ್ಪಿಸಲಾಗಿದೆ. 


ಆ) 


ಬೀದರ್‌ ಜಿಲ್ಲೆಯ ಹುಮ್ನಾಬಾದ್‌ ತಾಲ್ಲೂಕು 


ಕಛೇರಿಯಲ್ಲಿ ಅಕ್ತಮ-ಸ ಸಕ್ರಮ ಅರ್ಜಿಗಳನ್ನು 
ಹೀಕಂಸುತ್ತಿಲ್ಲದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಅರ್ಜಿಗಳನ್ನು 


ಸ್ಥೀಕರಿಸದಿರಲು ಕಾರಣಗಳೇನು; 


ಬೀದರ್‌ ಜಿಲ್ಲೆಯ ಹುಮ್ನಾಬಾದ್‌ ತಾಲ್ಲೂಕು 
ಕಛೇರಿಯಲ್ಲಿ ಅಕ್ತಮ-ಸ ಕ್ರಮ ಅರ್ಜಿಗಳನ್ನು 
ಸ್ವೀಕರಿಸಲಾಗುತ್ತಿದೆ. 


A 


ಅಕ್ರಮ-ಸಕ್ರಮದಡಿ ಬರುವ ಅರ್ಜಿಗಳನ್ನು 
ಮಂಜೂರು/ಇತ್ಯರ್ಥಪಡಿಸಲು ಯಾವ ಸಮಿತಿಗೆ 


ಅಧಿಕಾರ ನೀಡಲಾಗಿದೆ? (ಸಮಿತಿಯಲ್ಲಿರುವ 
ಸದಸ್ಯರುಗಳ ವಿವರವಾದ ಮಾಹಿತಿ 
ಕೊಡುವುದು) 


ಇ) | ಬೀದರ್‌ ಜಿಲ್ಲೆಯ ಹುಮ್ನಾಬಾದ್‌ | ಬೀದರ್‌ ಜಿಲ್ಲೆಯ ಹುಮ್ನಾಬಾದ್‌ ತಾಲ್ಲೂಕಿನಲ್ಲಿ 
ತಾಲ್ಲೂಕಿನಲ್ಲಿ ಅಕ್ರಮ-ಸಕ್ರಮ ಅರ್ಜಿಗಳನ್ನು ಸಂಬಂಧಪಟ್ಟ ನಾಡ ಕಛೇರಿಗಳ ನೆಮ್ಮದಿ ಕೇಂದ್ರಗಳಲ್ಲಿ 
ಸ್ಟೀಕರಿಸಲು ತಾಲ್ಲೂಕು ಆಡಳಿತಕ್ಕೆ | ಅಕ್ರಮ-ಸಕ್ರಮ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ. 
ಸೂಚಿಸಲಾಗುವುದೇ; ಹೌದಾದಲ್ಲಿ ಯಾವ | ಅಕ್ರಮ-ಸಕ್ರಮ ಅರ್ಜಿಗಳನ್ನು 31/03/2022ರ ವರೆಗೆ |. 
ಅವಧಿಯಿಂದ ಯಾವ ಅವಧಿಯವರೆಗೆ ಸ್ಪೀಕರಿಸಲು ಅವಕಾಶವಿದೆ. 
ಸ್ಪೀಕರಿಸಲು ಸೂಚಿಸಲಾಗಿದೆ; (ಮಾಹಿತಿ 

-ನೀಡುಪುದು) 

ಈ | ಅಕ್ರಮ-ಸಕ್ರಮ ಕಾರ್ಯಕ್ರಮದಡಿ | ಗ್ರಾಮಾಂತರ ಪ್ರದೇಶದಲ್ಲಿ ಅನಧಿಕೃತವಾಗಿ 
ಸಾರ್ವಜನಿಕರು ಯಾವ ನಮೂನೆಯಲ್ಲಿ | ನಿರ್ಮಿಸಿರುವ ವಾಸದ ಮನೆಗಳನ್ನು ಸಕ್ರಮಗೊಳಿಸಲು 
ನಿವೇಶನ, ಮನೆ, ಜಮೀನು ಇತರೆಗಳನ್ನು | ಕರ್ನಾಟಕ ಭೂ ಕಂದಾಯ ಕಾಯ್ದೆ, 1964ರ ಕಲಂ 
ಸಕ್ರಮಗೊಳಿಸಲು ಅರ್ಜಿ ಸಲ್ಲಿಸಿಬೇಕು: (ಯಥಾ | 943 ರಡಿ ಸಕ್ರಮ ಕೋರಿ ನಮೂನೆ-3ಎ ರಡಿ ಹಾಗೂ 
ನಮೂನೆಯೊಂದಿಗೆ ವಿವರವಾದ ಮಾಹಿತಿ | ನಗರ ಪ್ರದೇಶದಲ್ಲಿ ಅನಧಿಕೃತವಾಗಿ ನಿರ್ಮಿಸಿರುವ 
ಕೊಡುವುದು) ವಾಸದ ಮನೆಗಳನ್ನು ಸಕ್ರಮಗೊಳಿಸಲು ಕರ್ನಾಟಕ 

ಭೂ ಕಂದಾಯ ಕಾಯ್ದೆ, 1964ರ ಕಲಂ 94ಸಿ ರಡಿ 
ನಮೂನೆ-ಎ ರಡಿ ಅರ್ಜಿಗಳನ್ನು ಸಲ್ಲಿಸಬೇಕು. : 

ಉ 


ಕರ್ನಾಟಕ ಭೂ. ಕಂದಾಯ ಕಾಯ್ದೆ, 1964ರ ಕಲಂ 
94೩ ರಡಿ ಸ್ಟೀಕರಿಸಿದ ಅರ್ಜಿಗಳನ್ನು ಇತ್ಯರ್ಥಪಡಿಸಲು 
ಕರ್ನಾಟಕ ಭೂ ಕಂದಾಯ ನಿಯಮಗಳು, 1966ರ 
ನಿಯಮ 108ಯು ರನ್ವಯ ತಹಶೀಲ್ದಾರ್‌ ಗ್ರೇಡ್‌-1 
ಇವರು ಸಕ್ಷಮ ಪ್ರಾಧಿಕಾರಿಗಳಾಗಿರುತ್ತಾರೆ. 


ಕರ್ನಾಟಕ ಭೂ ಕಂಬಾಯ ಕಾಯ್ದೆ, 1964ರ ಕಲಂ 
94೩ಸಿ ರಡಿ ಸ್ವೀಕರಿಸಿದ ಅರ್ಜಿಗಳನ್ನು 
ಇತ್ಯರ್ಥಪಡಿಸಲು ಕರ್ನಾಟಕ ಭೂ ಕಂದಾಯ 
ನಿಯಮಗಳು, 1966ರ ನಿಯಮ 108ವಿ ರನ್ನಯ 
ತಹಶೀಲ್ದಾರ್‌: ಗ್ವೇಡ್‌-1 ಇವರು ಸಕ್ಷಮ 
ಪ್ರಾಧಿಕಾರಿಗಳಾಗಿರುತ್ತಾರೆ. 


ಸಂಖ್ಯೆ:ಕಂಇ 27 ಎಲ್‌ಜಿಐ 2021 


pe 
ಹ 
, (ಆರ್‌.ಅಶೋಕ್‌) 

" ಕಂದಾಯ ಸಚಿವರು” 


